ಕರ್ನಾಟಿಕ-ವಿಧಾನ ಪರಿಷತ್ತು 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1062 - 


1. 

2. ಸದಸ್ಯರ ಹೆಸರು : ಶ್ರೀಕೆ.ಎ ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 

3. ಉತ್ತರಿಸಬೇಕಾದ ದಿನಾಂಕ 21.09.2021. 

4. ಉತ್ತರಿಸುವ ಸಚಿವರು : ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ಧಿ ಹಾಗೂ ಸಚಿವರು 
ಕ್ರ. ಪ್ರಶ್ನೆ ಉತ್ತರ 
ಸಂ 
(ಅ) | ರಾಜ್ಯದಲ್ಲಿ ಸಹಕಾರ ಮತ್ತು [ರಾಜ್ಯದಲ್ಲಿ ಒಟ್ಟು 87 ನೋಂದಾಯಿತ ಸಕ್ಕರೆ - ಕಾರ್ಲಾನೆಗಳಿದ್ದು, 


"| ಖಾಸಗಿ ವಲಯದಲ್ಲಿರುವ ಸಕ್ಕರೆ 


ಕಾರಾನೆಗಳೆಷ್ಟು: ಈ ಸಕ್ಕರೆ 
ಕಾರ್ಬಾನೆಗಳಿಗೆ ಕೇಂದ್ರ ಸರ್ಕಾರದ 


“| ಆಹಾರ ಮತ್ತು ಸಾರ್ವಜನಿಕ 


ವಿತರಣಾ ನಿರ್ದೇಶನಾಲಯ 


ಇವುಗಳ ಪೈಕಿ ಸರ್ಕಾರಿ ಸ್ವಾಮ್ಯದ 0೭2 ಕಾರ್ಯಾನೆಗಳು, ಜಂಟಿ ವಲಯದ 
01 ಸಹಕಾರಿ ವಲಯದ 21 ಕಾರ್ಯಾನೆಗಳು ಹಾಗೂ ಗುತ್ತಿಗೆ ನೀಡಿರುವ 
ಸಹಕಾರಿ ವಲಯದ 08 ಕಾರ್ಬಾನೆಗಳು, ಖಾಸಗಿ ವಲಯದ 55 
ಕಾರಾನೆಗಳು ಇರುತವೆ. ವಲಯವಾರು ಸಕ್ಕರೆ ಕಾರ್ಬಾನೆಗಳ ವಿವರ ಈ 
ಕೆಳಕಂಡಂತಿದೆ. . 


(Directorate of Food and Public || ಕ.ಸ೦ | ವಲಯ ಕಾರ್ಯನಿರತ [ಸ್ಥಗಿತ [ಸಮಾಪನೆ [ಒಟ್ಟು 
Distribution) ಅನ್ವಯ ಪ್ರತಿ ಸಕ್ಕರೆ || 1 ಸಾರ್ವಜನಿಕ - 2 - 2 
ಕಾರಾನೆಗೆ ಕಬ್ಬು ಬೆಳೆಯುವ! 2 ಜಂಟಿ 0 0 1 1 
ಕ್ಲೇತ್ರಗಳೆಪ್ಟ: (ಪೂರ್ಣ ವಿವರ ವಲಯ 
ನೀಡುವುದು) 3 ಸಹಕಾರಿ 12 5 4 21 
ವಲಯ . 
4 ಸಹಕಾರಿ 8 0 - 8 
ವಲಯ 
(ಗುತ್ತಿಗೆ 
5 ಖಾಸಗಿ | as 10 - 55 
| ವಲಯ 
HU ್ಟು - 65 17 5 "87 
ಸಕ್ಕರೆ ಕಾರ್ಯಾನೆಗಳ ಕಬ್ಬು ಬೆಳೆಯುವ ಕ್ಲೇತ್ರಗಳ ಜಿಲ್ಲಾಬಾರು 
ವಿವರಗಳನ್ನು ಅನುಬಂಧ -01ರಲ್ಲಿ ಒದಗಿಸಿದೆ. 
(ಆ ./|ಡಾ. ರಂಗರಾಜನ್‌ ಸಮಿತಿ ಸಕ್ಕರೆ ವಲಯವನ್ನು ನಿಯಂತ್ರಣ ಮುಕ್ತ ಮಾಡುವ ನಿಟ್ಕಿನಲ್ಲಿ 
ಮಾಡಿರುವ ಶಿಫಾರಸ್ಸುಗಳು | ಡಾ॥ರಂಗರಾಜನ್‌ ಸಮಿತಿಯನ್ನು ರಚಿಸಲಾಗಿದ್ದು ಸಮಿತಿಯ 


ಯಾವುವು; ಅವುಗಳನ್ನು: ರಾಜ್ಯ 
ಸರ್ಕಾರ 
ಅನುಪ್ಮಾನಗೊಳಿಸಿದೆಯೇ; 
(ಪೂರ್ಣ ವಿವರ ನೀಡುವುದು) 


ಶಿಫಾರಸ್ಸುಗಳು ಈ ಕೆಳಕಂಡಂತಿದೆ. 
1. ಕಬ್ಬು ಕ್ಷೇತ್ರ ಕಾಯ್ಕಿರಿಸುವಿಕೆಯನ್ನು ರದ್ದುಗೊಳಿಸುವುದು. 


2. ಕಾರ್ಬಾನೆಗಳ ಸ್ಮಾವನೆಗಾಗಿ ಈಗಿರುವ ಕನಿಷ್ಟ ಅಂತರವನ್ನು 


ರದ್ದುಗೊಳಿಸುವುದು. ' 
3. ಲೆವಿ ಸಕ್ಕರೆ ಮತ್ತು ಮುಕ್ತ ಸಕ್ಕರೆ ಬಿಡುಗಡೆ ಪದ್ಮಕಿಯನ್ನು 
ರದ್ದುಗೊಳಿಸಬೇಕು. ಸಂಪೂರ್ಣವಾಗಿ ಹತೋಟಿಯನ್ನು 


ಮುಕ್ತಗೊಳಿಸಿ ಆಯಾ ರಾಜ್ಯ ಸರ್ಕಾರವು ಸಾರ್ವಜನಿಕ ವಿತರಣೆಗಾಗಿ 
ಮುಕ್ತ ಮಾರುಕಟ್ಟೆಯಿಂದ ಸಕ್ಕರೆಯನ್ನು ಖರೀದಿಸತಕ್ಕದ್ದು. 
4. ಸಕ್ಕರೆ ವ್ಯ ಪಾರ ನೀತಿಯನ್ನು ನಿಯಂತ್ರಣ ಮುಕ್ತಗೊಳಿಸುವುದು. 
5. ಉಪ ಉತ್ಪನ್ನಗಳ ಮೇಲಿನ ನಿರ್ಬಂಧಗಳನ್ನು ಸಡಿಲಿಸುವುದು. 
* ಕಾಕಂಬಿ: 
ಕಾಕಂಬಿಯ ' ಹಂಚಿಕೆ ಹಾಗೂ ಸಾಗಾಣಿಕೆ ಮೇಲಿನ 
ನಿಯಂತ್ರಣವನ್ನು: ' ತೆಗೆದುಹಾಕಬೇಕು. ಮಾರುಕಟ್ಟೆಯ ಲಾಭದ 
ಅನುಕೂಲತೆಯನ್ನು ಸೃಷ್ಟಿಸುವುದು. ' 
* ಬಿನ ಸಿಪ್ಟೆ: 
ಸಹ ವಿದ್ಯುತ್‌ (ಕೋ-ಜಸರೇಪಸ್‌: ಯೋಜನೆಗಳಿಗೆ ರಾಜ್ಯ 
ಸರ್ಕಾರದಿಂದ ನಿಯಂತ್ರಣ ಮುಕಗೊಳಿಸುವುದು. ಕಾರ್ಬ್ಯಾನೆಗಳಿಗೆ 


ವಿದ್ಯತ್‌ ಮಾರಾಟ ಮಾಡಲು ಯಾವುದೇ ನಿರ್ಬಂಧನೆ ಇರಬಾರದು. 


-2- 


©e ಪ್ರೆಸ್‌ಮಡ್‌: 
ಪ್ರೆಸ್‌ಮಡ್‌ನ್ನು ಮದ್ಯಸಾರ ಘಟಕದ ತ್ಯಾಜ್ಯದೊಂದಿಗೆ ಮಿಶ್ರಣ 
ಮಾಡಿ ಜೈವಿಕ ಗೊಬ್ಬರವನ್ನು ತಯಾರಿಸುವಲ್ಲಿ ಇನ್ನೂ ಹೆಚ್ಚಿನ 
ಸಂಶೋಧನೆ ಅಗತ್ಯವಿದೆ. 
6. ಕಬ್ಬು ಬೆಲೆ ನಿರ್ಧರಿಸುವ ವಿಧಾನ: 
ಆದಾಯದ ಹಂಚಿಕೆಯಲ್ಲಿ (Revene Shéring) ಸಕ್ಕರೆ ಮತ್ತು 
ಮೊದಲನೆಯ ಹಂತದ ಉಪ-ಉತ್ಸನ್ನಗಳಾದ ಮೊಲಾಸಿಸ್‌ .ಣಾಕಂಬಿ), 
ಸಿಪ್ಪೆ (ಬಗಾಸ್‌) ಮತ್ತು ಪ್ರೆಸ್‌ಮಡ್‌ (ಮಳ್ಳಿ)ಗಳಿಂದ ಬರುವ ಆದಾಯವನ್ನು 
ರೈತರು ಹಾಗೂ ಕಾರಾನೆಗಳ ವೆಚ್ಚ್‌ಕ್ಸಮುಗುಣವಾಗಿ ಹಂಚಿಕೆ 
ಮಾಡುವುದು. 1 
ಸದ್ಯದ ಲೆಕಚಾರದ ಪ್ರಕಾರ ರೈತರು ಹಾಗೂ ಕಾರ್ಯಾನೆಗಳ 
ನಡುವೆ ಆದಾಯ ಹಂಚಿಕೆಯು ಎರಡು ವಿಧದಲ್ಲಿ ಮಾಡಬೇಕಾಗುತ್ತದೆ. 
ಅಂದರೆ, ಸಕ್ಕರೆಯಿಂದ ಬರುವ ಆದಾಯವನ್ನು ಗಣನೆಗೆ ತೆಗೆದುಕೊಂಡರೆ 
7525ರ ಅನುಪಾತದಲ್ಲಿ ಹಂಚಿಕೆಯಾಗುವುದು ಮತ್ತು ಸಕ್ಕರೆ 
ಮೊಲಾಸ್ಯ್ಕಿಸ್‌ (ಕಾಕಂಬಿ), ಸಿಪ್ಟೆ (ಬಗ್ಯಾಸ್‌) ಮೆತ್ತು ಪ್ರೆಸ್‌ಮಡ್‌ (ಮಳ್ಳಿ)ಗಳ 
ಆದಾಯವನ್ನು ಪರಿಗಣಿಸಿದರೆ ' 7030ರ ಅನುಪಾತದಲ್ಲಿ ಆದಾಯವು 
ಹಂಚಿಕೆಯಾಗಬೇಕು. 
ರಾಜ್ಯ ಸರ್ಕಾರವು ಘೋಷಿಸುವ ಕಬ್ಬು ಸಲಹಾ ಬೆಲೆಗಳನ್ನು 
ರದ್ದುಗೊಳಿಸುವುದು. 
ಕಬ್ಬಿನ ಬೆಲೆಯನ್ನು ಎರಡು ಹಂತಗಳಲ್ಲಿ. ಪಾವತಿಸಬೇಕು: 
*° ಎಫ್‌.ಆರ್‌.ಪಿ. (೯ಣP) ಬೆಲೆಯನ್ನು ಕಬ್ಬು ಸರಬರಾಜಾದ 15 
ದಿನಗಳೊಳಗಾಗಿ. 
° ಬಾಕಿ ಹಣವನ್ನು ಅರೆ ವಾರ್ಷಿಕ ಮತ್ತು ಆದಾಯ ಪ್ರಕಟಿಸಿದ 
ನಂತರ ನೀಡಬೇಕು. 


7. ಚೀಲಗಳಲ್ಲಿ ಸಕ್ಕರೆ ತು೦ಬುವಿಕೆ 
ಸೆಣಬಿನಿಂದ ತಯಾರಾದ ಗೋಣಿ ಚೀಲಗಳನ್ನು ಖರೀದಿಸುವ 
ವಿರ್ಬಂಧನೆಯನ್ನು ತೆಗೆದುಹಾಕಿ ಮುಕ್ತ ಮಾರುಕಟ್ಟೆಯಲ್ಲಿ 
ಕಾರ್ಬಾನೆಗಳಿಗೆ ಪ್ಯಾಕಿಂಗ್‌ ಚೀಲಗಳ ಖರೀದಿಗೆ ಅವಕಾಶ ನೀಡುವುದು. 
ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಿರುವ ಶಿಘಫಾರಸ್ಸುಗಳು:- 

1. ಪ್ರತಿಯೊಂದು ಸಕ್ಕರೆ ಕಾರ್ಬಾನೆಗೆ ಆಯ ಕಾರಾನೆಯ ವ್ಯಾಪ್ತಿಯಲ್ಲಿ 
ಬರುವ ಕಬ್ಬು ಮಿಸಲು ಕ್ಲೇತ್ರವನ್ನು ನಿಗದಿಪಡಿಸಿ ರಾಜ್ಯ ಸರ್ಕಾರವು 
ಆದೇಶಿಸಿರುತ್ತದೆ. 

2. ಹೊಸ ಕಾರ್ಬಾನೆಗಳ ಸ್ಥಾಪನೆಗಾಗಿ ಕನಿಷ್ಟ ೧೫ ಕಿ.ಮೀ.ಗಳ 
ಅಂತರವನ್ನು ಕೇಂದ್ರ ಸರ್ಕಾರವೇ ನಿಗದಿಪಡಿಸಿದೆ. . 

3. ಲೆವಿ ಸಕ್ಕರೆಯನ್ನು ತೆಗೆದುಹಾಕಿ ಮುಕ್ತ ಮಾರುಕಟ್ಟೆಯಲ್ಲಿ ಸಕ್ಕರೆ 
ಖರೀದಿಗೆ ಅವಕಾಶ ಕಲ್ಪಿಸಿರುತ್ತದೆ. 

4. ವ್ಯಾಪಾರ ವನೀತಿಯಡಿಯಲ್ಲಿ ಕೇಂದ್ರ ಸರ್ಕಾರವು ರೂಪಿಸುವ 
ನಿಯಮಗಳನ್ನು ಪಾಲಿಸಲಾಗುತ್ತಿದೆ. 

5, ಉಪ ಉತ್ಪನ್ನಗಳಿಂದ ಬರುವ ಒಟ್ಟು ಆದಾಯದ ಆಧಾರದ ಮೇಲೆ 
ಆದಾಯ ಹಂಚಿಕೆ ಸೂತ್ರವನ್ನು 7030ರ ಅನುಪಾತದಲ್ಲಿ ಲೆಕ್ಕಚಾರ 
ಮಾಡಲಾಗುತ್ತಿದ್ದು, ಒಂಡು ವೇಳೆ ಆದಾಯ ಹಂಚಿಕೆ ಆಧಾರದ ಮೇಲೆ 
ಬರುವ ಕಬ್ಬಿನ ಬೆಲೆಯು ಕೇಂದ್ರ ಸರ್ಕಾರವು ಘೋಪಿಸಿದ ನ್ಯಾಯ 
ಮತ್ತು ಲಾಭದಾಯಕ ಬೆಲೆಗಿಂತ ಅಧಿಕವಾದಲ್ಲಿ ಅಂತಹ 
ಕಾರ್ಲಾನೆಗಳು ಹೆಚ್ಚಿನ ಕಬ್ಬಿನ ದರವನ್ನು ಪಾವತಿಸಬೇಕಾಗುತ್ತದೆ. ಈ 
ಬಗ್ಗೆ ರಾಜ್ಯ ಸರ್ಕಾರವು ಕರ್ನಾಟಿಕ ಕಬ್ಬು (ಖರೀದಿ ಮತ್ತು ಸರಬರಾಜು 
ನಿಯಂತ್ರಣ) ಅಧಿನಿಯಮ 2013ರ ಅಧಿನಿಯಮವನ್ನು .ಮತ್ತು 
ತಿದ್ದುಪಡಿ ಅಧಿನಿಯಮ 2014ನ್ನು ಜಾರಿಗೊಳಿಸಿರುತ್ತದೆ. 


-3- 


(3) 


"ನೀಡಿರುವ. ಪ್ರತಿ 


ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ 
ಸಾರ್ವಜನಿಕ ಪಡಿತರ ಮೂಲಕ 
ಬಡತನ ರೇಖೆಗಿಂತ ಕೆಳಗೆ ಇರುವ 
ಕುಟುಂಬಗಳಿಗೆ ಹಂಚುವ ಸಕ್ಕರೆ 
ಪ್ರಮಾಣಕೆ ಕಳೆದ 3 ವರ್ಷಗಳಲ್ಲಿ 
ಮತ್ತು :" 'ಪ್ರಸಕ ' ವರ್ಷದಲ್ಲಿ 


ಸಹಾಯಧನವೆಷ್ಟು: ಈ 
ಸಹಾಯಧನ ಕೇಂದ್ರ ಸರ್ಕಾರದಿಂದ 
ಸಂಪೂರ್ಣ ಸ್ವೀಕೃತವಾಗಿದೆಯೇ; 


ಕೆ.ಜಿ.ಯಂತೆ 


ಸರ್ಕಾರದ ಆದೇಶ ಸಂಖ್ಯೆ: ಆನಾಸ 150 ಡಿಆರ್‌ಎ 2017, ದಿನಾಂಕ: 
15.05.2017ರಲ್ಲಿ ಸಾರ್ವಜವಿಕ ವಿತರಣಾ ಪದ್ದತಿಯಡಿ ಪಡಿತರ 
ಫಲಾನುಭವಿಗಳಿಗೆ ಸಕ್ಕರೆ ವಿತರಣೆಯನ್ನು ಸ್ಥಗಿತಗೊಳಿಸಲಾಗಿರುತ್ತದೆ 
ಹಾಗೂ ಕೇಂದ್ರ ಸರ್ಕಾರದಿಂದ ಸಾರ್ವಜನಿಕ ವಿತರಣಾ ಪದ್ದತಿಯಡಿ 
ಪಡಿತರ ವಿತರಣೆಗೆ ಸಕ್ಕರೆಯನ್ನು ಬಿಡುಗಡೆ ಮಾಡಿರುವುದಿಲ್ಲ. 


- ನ - ' 4 


A 
ಗ 


ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ 
ಯೋಜನೆಯಾದ ಯೋಜನೆಯನ್ನು 
ರಾಜ್ಯದ ಯಾವ ಯಾವ ಸಕ್ಕರೆ 
ಸಾರ್ಬಾನೆಗಳು ಅಳವಡಿಕೊಂಡಿವೆ? 
(ಈ ಯೋಜನೆಯ ಸ್ಥೂಲ ಪರಿಚಯ 
ನೀಡುವುದು) ' 


- ರ: 


ಕೇಂದ್ರ ಸರ್ಕಾರವು ಘೋಷಿಸಿರುವ: ಎಥನಾಲ್‌ನ್ನು ಪೆಟ್ರೋಲ್‌ 
ದೊಂದಿಗೆ ಮಿಶ್ರಣ ಯೋಜನೆಯ Ethanol Blended Petrol (EBP) 
Programme} ಪ್ರಮುಖ ಅಂಶಗಳು: 

1. ಕೇ೦ದ್ರ ಸರ್ಕಾರವು 2022ರ ಅವಧಿಯ ಒಳಗೆ ಶೇ.10 ಎಥನಾಲ್‌ 
ಅನ್ನು ಹಷೆಟ್ರೋಲ್‌ನಲ್ಲಿ ಮಿಶ್ರಣ ಮತ್ತು 2025ರ ಅವಧಿಯ 
ಒಳಗಾಗಿ ಶೇ.20 ಎಥನಾಲ್‌ ಅನ್ನು ಪೆಟ್ರೋಲ್‌ನಲ್ಲಿ ಮಿಶ್ರಣಕ್ಕೆ 
ಅವಶ್ಯವಿರುವಷ್ಟು ಉತ್ಪಾದಿಸಲು ಯೋಜನೆಯನ್ನು 
ರೂಪಿಸಿದೆ. 0 | 

2. ಉತ್ಪಾದನೆಯನ್ನು ಪ್ರೋತ್ಸಾಹಿಸಲು ಬಡ್ಡಿ ವಿನಾಯಿತಿ 
ಯೋಜನೆಯನ್ನು ಜಾರಿಗೊಳಿಸಿದೆ: (ಶೇ.6 ಬಡ್ಡಿ ಅಥವಾ ಶೇ.50 
ಸಾಲದ ಬಡ್ಡಿ ಮೊತ್ತ ಯಾವುದು ಕಡಿಮೆಯೋ ಅದು) 

3. ವಿವಿಧ ಮೂಲಗಳಿಂದ ಎಥನಾಲ್‌ ಉತ್ಪಾ 

ಲಾಭದಾಯಕ ಕ 
ಬೆಲೆಯನ್ನು ನಿಗಧಿಪಡಿಸಿದೆ: 

ಅ.ಕಬ್ಬಿನ ರಸದಿಂದ - ರೂ.6265.00 ಪ್ರತಿ ಲೀಟರ್‌ಗೆ 

ಆ.ಬಿ-ಹೆವಿ ಮೊಲಾಸಿಸ್‌ನಿಂದ=- ರೂ.57.61.00 ಪ್ರತಿ ಲೀಟರ್‌ಗೆ 

ಇ.ಸಿ-ಹೆವಿ ಮೊಲಾಸಿಸ್‌ನಿಂದ= ರೂ.45.69.00 ಪ್ರತಿ ವೀಟಿರ್‌ಗೆ 
ಈ.ಎಫ್‌.ಸಿ.ಐ ಅಕ್ಕಿಯಿಂದ (ರೂ.20.00/-ಪ್ರತಿ ಕೆ.ಜಿ ಅಕ್ಕಿಗೆ) - 
ರೂ.56.87/-ಪ್ರತಿ ಲೀಟರ್‌ಗೆ 

ಉ.ಹಾನಿಯಾದ ಆಹಾರ ಧಾನ್ಯಗಳು ಮತ್ತು ಮೆಕ್ಕೆ ಜೋಳದಿಂದ = 
ರೂ.51.55/- ಪ್ರತಿ ಲೀಟರ್‌ಗೆ 

4. ಎಥನಾಲ್‌ನ್ನು ಹಪೆಟ್ರೋಲ್‌ದಜೊಂದಿಗೆ ಮಿಶ್ರಣ ಮಾಡುವ 

, ಯೋಜನೆಗಳಿಗೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ 23 ಸಕ್ಕರೆ 
ಕಾರ್ಯಾನೆಗಳು ಈಗಾಗಲೇ ಎಥನಾಲ್‌ ಉತ್ಪ್ಕಾದಿಸಲಾಗುತ್ತಿವೆ 
ಹಾಗೂ 68 ಹೊಸದಾಗಿ ಎಥನಾಲ್‌ ಸ್ಥಾಪಿಸಲು ಅಥವಾ ಹಾಲಿ 
ಇರುವ ಸಾಮರ್ಥ್ಯ ಹೆಚ್ಚಿಸಲು ಎಥನಾಲ್‌ ಘಟಕಗಳನ್ನು 
ಸ್ಥಾಪಿಸಲು ಕೇಂದ್ರ ಸರ್ಕಾರದ ಪ್ರಧಾನ ಅನುಜಖೋದನೆ 
ಪಡೆಯಲಾಗಿದೆ. ಅವುಗಳ ವಿವರಗಳಿಗೆ ಅನುಬಂಧ-02 ಮತ್ತು 
ಅನುಬಂಧ-03ರಲ್ಲಿ ಒದಗಿಸಿದೆ. 


ಸಲು 


ಸಂಖ್ಯೆ: ಸಿಐ 96 ಎಸ್‌ಜಿಎಫ್‌ 2021 


(ಶಂಕರ ಘೌಪಾಟೀಲ ಮುನೇನಕೊಪ್ಪ) 
ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಸಚಿವರು 


Fa ಸ New 
ಕಂ) ತಿಕ ಮುಳೆ ಸಂತತ 
ಪನ್ನ ತಿಂ ಸೈ" loc ಅಕೆನಿಬಾ 


District-wise and Crop-wise.Area Coverage ‘durin: Kharif season of 2029-21 up {030,09.2020 


Unit: Area ist hectares: 


Commercial Crops 


District Sugarcane ಗ Sugarcane 


_ Irrigated | Rainfed | 
1 |Bengaturs (Urban) i 
2} Bengaluru (Rural) 


3|Ramanagar 


S}Chikkaballapur 


BjChivradurga 
. 9 kDavenagerc 


10] Mysurt 
) Chamarajanagar 


NED 


Targetted production 40Q,tonns , yield’ 100 tonnes/ha 
laxh 


Bangalore. 


ಮಾನ್ಯ ಎಧಾನೆ ಪರಿಷತ್ತಿನ ಸದಸ್ಯರಾದ ಕ್ರ ಕ್ರೀ, ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) ಇವರ ಚುಕ್ಕೆ 
ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1062ಕ್ಕೆ ಅನುಬಂಧ- 2 


ರಾಜ್ಯದಲ್ಲಿ ಇಥನಾಲ್‌ ಉತ್ಪಾದಿಸುವ ಘಟಕೆಗಳನ್ನು ಹೊಂದಿರುವ ಸಕ್ಕರೆ ಕಾರ್ಲಾನೆಗಳು. 
ಚೆದಾನಂದ ಬಸಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಜಾನೆ ನಿ, ಚಿಕ್ಕೋಡಿ ” . 
f : Mi 
ಶ್ರೀ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಬಾನೆ ನ್ಲಿ ಸಂಕೇಶ್ವರ 
ಶೀ: ಮಲಪ್ರಭಾ. ಸಹಕಾರಿ ಸಾರ ಕಾರ್ಹಾನೆ ನಿ ವಾಹ 
IE ಶುಗರ್ಸ್‌ "ಲಿ, ಹುನ್ಮಾಳ ಪಿ.ಜೆ. 
ದಿ ಉಗಾರ ಶುಗರ ವರ್ಕ: Fy ಉಗಾರ .ಖುರ್ದ- 
' ಅಥಣಿ ಶುಗರ್ಸ್‌ ಲ್ಲಿ ವಿಷ್ಣು ಅಣ್ನ್‌ನಗರ, ಅಥಣಿ 


[8 ರೇಖಕಾ ಶುಗರ್ಸ್‌ ಈ, ಮನ್ನೂಣ್‌ 

ಶ್ರೀ ರೆಣುಕಾ ಶುಗರ್ಸ್‌ ಲ್ಲಿ ಬುರ್ಲಟ್ಟಿ; . 
! ವಿಶ್ಷರಾಜ ಶುಗರ ಇಂಡಸ್ಟೀಜ್‌ ಲಿ. ಬೆಲ್ಬದ ಬಾಗೇವಾಡಿ 
10 ಪಾ ಪಾವರ ಪ್ರೋಚಿಕ್ಸ ಲಿ. 'ಬೆಡಕಹಾಳ: 


| 00] “| A} ul &/ Lp 


i [5 ಶುಗರ್ಸ್‌ ಲ್ಲ ಸಾದ 

21 ಜೆಮ್‌ ಶುಗರ್‌ ಠ ಕುಂದರ್ಗಿ” 

13 ಗೋಬಾವರಿ ಬಯೋರೆಫೈನರಿಜ ಲಿ, ಸಮೀರವಾಡಿ 

14 ಜಮಖಂಡಿ ಶುಗರ್ಸ್‌ ಲ್ಲಿ ಹಿರೆಪಹಸಲಗಿ | 
15 | ಶೀ ಪ್ರಭಲಿಂಗೇಶ್ನರ ಶುಗರ್ಸ್‌ ೩ ಕೆಮೆಕಲ್ಸ್‌ ಈ, ಸಿದ್ದಾಪೂರ 
16 ನಿರಾಣಿ ಶುಗರ್ಸ್‌ ಲ್ಲಿ, ಮುಧೋಳ 

17 ಇಚೆಡಿಯನ ಕೇನ ಪಾವರ' ಲಿ, ಉತ್ತುರ 

18 | ಶೀ ಸಾಯಿ ಫ್ರೀಯಾ ಶುಗರ್ಸ್‌ ಈ, ಮೈಗೂರ 

19 6 ನಂದಿ ಸಹಾನಿ ಸರ ಾಾನಾನ ನು ಸ 
25 | ಇಚಿಡಿಯನ ಶುಗರ ಮ್ಯಾನ್ಯು್ಯಾಕ್ಷರಿಂಗ ಕಂ. ಲ, ಹಾವಿನಾಲ 


21 ಕೆ.ಪಿ.ಆರ್‌. ಶುಗರ ಮಿಲ್ಸ್‌ ಲಿ, ಅಲಮೇಲ 


22 | ಬಾಲಾಜಿ ಶುಗರ್ಸ್‌ ಲ್ಲಿ, ಯರಗಲ 


23 ವಿಜಯನಗರ ಶುಗರ್ಸ್‌ ಪ್ರೆ ಪ್ರೈ. ಲಿ, "ಮುಂಡರಗಿ 
24 ಪ್ಯಾರಿ ಶುಗರ ನಾ Ey ಹುಲ್ಲಟ್ಟಿ 
25 ಶ್ರೀ ರೆಣುಕಾ ಶುಗರ್ಸ್‌ ಲಿ, ಹಾವಲಗಾ 
26 | ಕೋರ ಗ್ರೀನ್‌ ಶುಗಲ್ಡ್‌ & ಫ್ಯೂಯೆಲ್‌ ಬಿ. ಪುಮಕುರ, ಯಾದಗಿರ 
27 | ಭಾಲಕೇಶ್ವರ ಶುಗರ್‌, ಭಾಲ್ಕಿ 
28 ಚಾಮುನಡೆಪ್ಪರಿ ಶುಗರ್ಸ್‌ ಲ್ಲಿ ಭಾರತಿನಗರ 
29 ಎನ್‌.ಎಸ.ಎಲ್‌. ಶುಗರ್ಸ್‌ ಲಿ. ಕೊಪ್ಪ 
30 ದಿ ಮೈಸೂರು ಶುಗರ ಕಂ. ಲಿ, ಮಂಡ್ಯ 
4 
Kil ಬನ್ನಾರಿ ಅಮ್ಮನ ಶುಗರ್ಸ್‌ ಲಿ. ಅಲಗಂಚೆ 
32 ಶಾಮನೂರ ಶುಗರ್ಸ್‌ ಲಿ, ದುಗ್ಗಾವತಿ 


3 


ಆಯುಳ್‌ರು ಕಬ್ಬು- ಅಭಿವೃದ್ಧಿ ಹಾಗೂ 
K ಸಕ್ಕರೆ ನಿರ್ದೇಶಕರು. 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರಿ ಕ್ರೀ. ಕೆಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) ಇವರ ಚುಕ್ಕೆ 
ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1062 ಕ್ಷೆ ಅನುಬಂಧ- 3 


ರಾಜ್ಯದಲ್ಲಿ: ಹೊಸದಾಗಿ. ಇಥನಾಲ್‌ ಸ್ಥಾಪಿಸಲು ಅಥವಾ ಹಾಲಿ ಇರುವ ಸಾಮರ್ಥ್ಯ ಹೆಚ್ಚಿಸಲು ಕೇಂದ್ರ. 
ಸರ್ಕಾರದಿಂದ ಪ್ರಧಾನ ಅನುಮೋದನೆ ಪಡೆದ ಘಟಕಗಳು 


1 Jka ನರಡಸ್ಥಾನ್‌ ಫ್‌ 
2 ಳಗಾಂ ತಾರ್‌ ಈ. 
3 7] ಕ್ಲಾನಿಕ ವಿನ್ಯಾಸ್‌ 
4 ಕಾರ್ತಿಕ`ಅಗ್ರೋ -ಇಂಡೆಸ್ಟೀಜ್‌"ಲಿ. 
[ ೨ . | ಎಂ.ಎಸ್‌.೮ರ್‌.ಟಿ ನರಷಸ್ಸಾಜ್‌ ಪ್ರಾ ಲ್ಲಿ. 
6 
7 
8 
9 


ರಾಯಬಾಗ ನರಡಸ್ಥಾಷ್‌” 

| ಎಸ್‌. ವಹನಘಸ್ಯ್‌ 

| ಮಾಡ ಗರ್‌ [s] 

|ಸ್ಮಾವಸನ್‌ ಕಸಲ ಪ್ರಾ ಪ್ರಾಲಿ 

10 ಸಿದ್ಧಾರ್ಥ ಬಯೋ ಪ್ರೋಡ್ಸ್‌ ಪ್ರಾ ಲೆ. 
I “F2ad ಡಿಸ್ಸಿಲರಸ್‌ 

[UN 'ಹಾಕಗಷ್ಧ ತುಗಕ್ಸ್‌ 
13 ನಾಷಗಡಾ ಸಾಕೆದಾಜನ್‌ Ed 
A ರ್ತ 


ESSE ಪಪ್‌ ಶ್‌ 


| ಜಿ.ಎಮ್‌. ಶುಗೆರ ೩ ಎನರ್ಜಿ ಲಿ. - ಯುನಿಟ-2 
ICN |} ಕಲಾಕಿಕಲ ಮ್ಯಾನ್ಯುಘ್ಯಾಕ್ಸರರ್ಸ್‌ & ಎಕ್ಗಹೊರ್ಟ್‌ 
ಮೈಲಾರ ಇನ್ಹ ಪ್ರೈ. 
2 ಮೈಲಾರ ಕಾಸರ ಲಿ: 
22 ನಾಡಗ್‌ಡಾ ಕನೇಷನ್ಯನ್ನ್‌ ತ್ರ 
23. | ಎನ್‌.ಎಸ್‌.ಎಲ್‌. ಶುಗರ್ಸ್‌ CR ಲಿ. 
24" ವರ್‌ ವಸ್‌ವರ್‌'ಈನರ್‌ ರ ಹಾನ್‌ ಮಸಷಾರ 
25 ಆರ್‌. ಬಿ.`ಶುಗರ್ಸ್‌ ಲ: 
26 ರಾಜಿ.ಶುಗೆರ್ಸ್‌ ೬ "ಹಾನರ್‌ ಪ್ರೈಲೆ. 
7 ತರ್‌ಆರ್‌4್‌ ಸ್ಪಿರಿಟ್ಸ್‌ ಪ್ರೈಪ. 
28 [ಶಾರದಾ ಶುಗರ್‌ ಪೈಪ್‌: 
ಸಿದ್ದಾಪೂರ ಔಸ್ಥಿಲಂಷ್‌ ಪ 
ಸಪ್ರಷ್‌” ಫ್ಯಗರ್ಸ್‌ ಪ್ರೈ.ಲಿ. 
, ನನಯ ಗರ ಪ್ರ ಹಲಿ 
್‌ ವ್ಹಯ್‌ ಹಸಾರಡ್‌ & ಶುಗರ್ಸ್‌ ಪ್ರೈಲಿ. 
33 ಮಾರ್ತಂಡ ನ್‌ಷಕಲ್‌ ಸ್ಲೀಟನರ್‌' ಪೆ, ತೊರಣಾ 
34 -|ರಾಜಿ ಶುಗರ್ಸ್‌ ೩ ಹಸ್ಯನರಜ್‌ ಪ್ರೈಲಿ 
35 ವ್ರಆಯ್‌ಎನ್‌ಫಿ ಡಿಸ್ಥಿಲರಿಜ್‌ ೩ ಶುಗರ್ಸ್‌ ಪ್ರೈಲಿ: 
36: Tಬದಾಮಿ'ಶುಗರ್ಸ್‌ ಲಿ. 


ಚಿದಾನೆಂದೆ ವಾನ ಕೋರೆ ಸಸಕಾನಿ, ಸಕ್ಕಡ್‌ 


ಚಮರ ಪುಗರ ನರ್‌ 


39 ಹರ್ಷಾ ಶುಗರ್ಸ್‌ ಲಿ. 

35 Tನರಡಡಾನ ಸನ್‌ ಪಾವಕ 

41 ಲೈಲಾ ಶುಗರ್ಸ್‌ ೮. `ಪಾನಾಷೊರೆ | ನ ರ್‌ 
42 ಲೊರನವಿನೆ ಸಂಡ್ಡಾರ್‌ ಪ: : | 
43 ಎಮ್‌.ಆರ್‌.ಎನ್‌ ನ ಪಾವರ”: KW 

44 ಎಮ್‌'ಆರ್‌-ಎನ್‌.`'ಕೇನ`ಪಾವರ್‌'೬ ವಡನ್‌ಕಫಾವ್‌ ನಪ ಫ್ಯಾಪ್‌ } 
37 ಎಮ್‌ಆರ್‌ಎನ್‌'ಜಾಮುಂಡ್‌ ಕನ ಪಾವರ 3 ಬಯಸಕಫಾಯನರಿವ ಪ್ರೈಲಿ. 
46 ಎಮ್‌.ಆರ್‌.ಎನ್‌. ಶ್ರೀರಾಮ ತುಗರ & ಹಾನರ್‌ ಪೆ ಪ್ರೈ” 

47 ಮೈಲಾರ ಷಂಕಿಯಾಪೆ ಪ್ರೈ ಲಿ. 

48 ಮೈಲಾರ ಶುಗರ್ಸ್‌ ಲಿ. 

45 ಸರಣ ಕ್ಸ್‌ "ಠ್‌ 

5 ಎನ್‌ಎಸ್‌ಎಲ್‌ "ಹಗರ್‌ ಲಿ. `ಯುನಿಟ-], ಕೊಪ್ಪ 

51 ರೈತರ ಸಹಕಾರಿ ಸಕ್ಕರೆ ಕಾರಖಾನಿನಿ. | 

33 ಶ್ರೀ ಕೇದಾರನಾಥ 'ಶುಗರ & ಅಗ್ರೋ ಪ್ರೊಡಕ್ಟ್‌ ಪ. 

53 ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರಾನೆ'ನ. 

545 ಪ್ರಧುಶಾಂಗತ್ನರ`ಶುಗರ್ತ್‌ ೬ ಕಮಕಲ್ತ್‌ ಠ್‌. 

55 ಶ್ರೀ ಸಾಯಿ. ಪ್ರಿಯಾ ಶುಗರ್ಸ್‌ ಲಿ. 

5” 'ಸನಾಪಾನ್ಯರ ಶುಗರ್‌ ಲೆ. 

57 ದಿ`ಉಗಾರ'ಈುಗರ ರ್ಕ ಲಿ. ನಾಗರಹ್ಕ್‌ ಹಲ್ಲ. 

58 ತೊಪಿನೆಕಟ್ಟಿ ಶ್ರೀ ಪಹಾಲ್ಹ್‌ಪಗಕ & ಅಸ್ಸ ನನರ್ಣಾನ್‌ ರ್‌ಪ್ಯರ 

5ಠ ನನಹತ್ತ ಘಾಗರ್‌ & ಪಾಜಕ ಪೆ: } 

60 ಪಕ್ಸಕಾವ ಶುಗರ ಸಡಸಾಡ್‌ ಲಿ. 

[31 ನನಕಹನ ಕೇನ್‌ ಪಾವರ": 

62 ಸೋಮೆಶ್ವರ ಶುಗರ್ಸ್‌ ಲೆ. 

FT ವಸಪೇಷ್ಠರ ಹಾಗಕ್‌'ಪ: 

64 ನನಹಾಸಗಕೆ ಶುಗೆರ ಪ್ರೈ. 

65, ಹೆರ್ಮಸ್‌ ಡಸ್ಥವರರ್‌ ಇ ಪೈ.'ಪೆ. `ರಾರೆಬಾಗೆ: 

[73 ಈಐಡಿ ಪ್ಯಾರಿ ಇನಕಡಾ) ಲಿ, ಬಾಗಲಕೊಟೆ 

67 ದಿ. ಉಗಾರ ಶುಗರೌ ವರ್ಕ ಲ, ಉಗಾರ ಖಮಿರ್ದ:; 

58 ಶೀ ಚಂರ್ರಶ್ನರಕ ಕಮಕ್‌ ಪೈಕ 


Qu 


ಆಯುಕ್ತರು ಕಬ್ಸ್‌ ಅಂ. ಅಭಿವೃದ್ಧಿ ಹಾಗೂ 


ಸಕ್ಕರೆ ನಿರ್ದೇಶಕರು. 


